ಕರ್ನಾಟಿಕ ವಿಧಾನ ಪರಿಷತ್ತು 


ಚುಕೆ, ಗುರುತಿಲ್ಲದ ಪುಶ್ನೆ ಸಂಖ್ಯೆ : 
: 13.03.2020 
: ಶ್ರೀ ರಘುನಾಥ್‌ ರಾವ್‌ ಮಲ್ಮಾಪೂರೆ 


ಉತ್ತರಿಸಬೇಕಾದ ದಿನಾಂಕ 
ಸದಸ್ಯರ ಹೆಸರು 


ಉತ,ರಿಸುವ ಸಚಿವರು 


960 


(ವಿಧಾನಸಭೆಯಿಂದ ಚುನಾಯಿತರಾದವರು) 


; ಮಾನ್ಯ ಪ್ರವಾಸೋದ್ಯಮ ಮತ್ತು ಕನ್ನಡ 


ಮತ್ತು ಸಂಸ್ಕೃತಿ ಹಾಗೂ ಯುವ ಸಬಲೀಕರಣ 


ಮತ್ತು ಕ್ರೀಡಾ ಸಚಿವರು 
ಸಂ ಪ್ರಶ್ನೆ ಉತ್ತರ 
ಅ | ಬೀದರ್‌ ಜಿಲ್ಲೆ ಕ್ರೀಡಾಂಗಣದ | ಬೀದರ್‌ ಜಿಲ್ಲೆಯ ನೆಹರೂ ಕ್ರೀಡಾಂಗಣದ ಪ್ರೇಕ್ಷಕರ 
ಕಾಮಗಾರಿಯನ್ನು ಯಾವಾಗ | ಗ್ಯಾಲರಿ ಶಿಥಿಲಗೊಂಡಿದ್ದ ಹಿನ್ನೆಲೆಯಲ್ಲಿ ಸದರಿ 
ಪ್ರಾರಂಭಿಸಲಾಗಿದೆ; ಕಾಮಗಾರಿ | ಕ್ರೀಡಾಂಗಣವನ್ನು ಪುನರ್‌ ನಿರ್ಮಿಸುವ 
ಪೂರ್ಣಗೊಳದಿರುವುದು ಸರ್ಕಾರದ | ಕಾಮಗಾರಿಯನ್ನು ಕಲ್ಯಾಣ-ಕರ್ನಾಟಿಕ 
ಗಮನಕ್ಕೆ ಬಂದಿದೆಯೇ; ಹಾಗಿದ್ದಲ್ಲಿ, ಎಷ್ಟು ಪ್ರದೇಶಾಭಿವೃದ್ದಿ ಮಂಡಳಿ ವತಿಯಿಂದ 
ಸಮಯದಲ್ಲಿ ಪೂರ್ಣಗೊಳಿಸಲಾಗುವುದು; | ಕೈಗೆತ್ತಿಕೊಳಲಾಗಿದ್ದು, ಕಾಮಗಾರಿಯನ್ನು ದಿನಾ೦ಕ: 
(ಮಾಹಿತಿ ನೀಡುವುದು) 15-12-2017 ರಂದು ಪ್ರಾರಂಭಿಸಲಾಗಿದೆ. 
ಬಂದಿದೆ. ಕಾಮಗಾರಿಯನ್ನು ದಿನಾಂಕ: 14-09-2019 
ರಂದು ಪೂರ್ಣಗೊಳಿಸಬೇಕಾಗಿದ್ದು, ಪ್ರಸ್ತುತ 
ಕಾಮಗಾರಿ ಅಂತಿಮ ಹಂತದಲ್ಲಿದ್ದ, ಶೀಘು 
ಪೂರ್ಣಗೊಳಿಸಲಾಗುವುದು. 
ಆ |ಯಾವ, ಯಾವ ಯೋಜನೆಯಡಿಯಲ್ಲಿ | ಬೀದರ್‌ ಜಿಲ್ಲೆಯ ನೆಹರೂ ಜಿಲ್ಲಾ ಕ್ರೀಡಾಂಗಣ 


ಶೀಡಾಂಗಣದ ಕಾಮಗಾರಿಗೆ ಈವರೆಗೆ ಖರ್ಚು 
ಮಾಡಲಾದ ಅನುದಾನ ಎಷ್ಟು; 
ಪೂರ್ಣಗೊಳಿಸಲು ಎಷ್ಟು ಅನುದಾನದ 
ಅವಶ್ಯಕತೆಯಿದೇ; ಅವಶ್ಯಕತೆಯಿರುವ 
ಅನುದಾನವನ್ನು ಎಷ್ಟು ಸಮಯದಲ್ಲಿ 
ಒದಗಿಸಲಾಗುವುದು? (ವಿವರ ನೀಡುವುದು) 


ನಿರ್ಮಾಣದ ಪುನರ್‌ ನಿರ್ಮಾಣ ಕಾಮಗಾರಿಯನ್ನು 
ಕಲ್ಯಾಣ-ಕರ್ನಾಟಕ ಪ್ರದೇಶಾಭಿವೃದ್ದಿ ಮಂಡಳಿಯ 
MACRO Development Project Scheme © 
ಕೈಗೆತಿಕೊಳ್ಳಲಾಗಿದೆ.  ಕಾರ್ಯಾದೇಶದ ಮೊತ್ತ ರೂ 
387.79 ಲಕ್ಷ ಆಗಿದ್ದು, ರೂ 373.29 ಲಕ್ಷ ಬಿಡುಗಡೆ 
ಮಾಡಲಾಗಿದೆ. ಕಾರ್ಯಾದೇಶ ನೀಡಿದ ಮೊತ್ತಕ್ಕೆ 
ಬಾಕಿ ಮೊತ್ತ ರೂ 14.50 ಲಕ್ಷ 
ಬಿಡುಗಡೆಯಾಗಬೆಣಾಗಿದೆ. 


ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ 
ರಾಜ್ಯ ವಲಯದ ಬಂಡವಾಳ ವೆಚ್ಚ 
ಕಾರ್ಯಕ್ರಮದಡಿ ರೂ 100.00 ಲಕ್ಷ ವೆಚ್ಚದಲ್ಲಿ 
ಹೆಚ್ಚವರಿ ಪ್ರೇಕ್ಷಕರ ಗ್ಯಾಲರಿ ಹಾಗೂ ಇತರೆ 
ಕಾಮಗಾರಿಗಳನ್ನು ಕೈಗೆತಿಕೊಳ್ಳಲಾಗಿದ್ದು, ರೂ 75.00 
ಲಕ್ಷಗಳನ್ನು ಕರ್ನಾಟಕ ರಾಜ್ಯ ಗ್ರಾಮೀಣ ಮೂಲ 
ಸೌಕರ್ಯ ಅಭಿವೃದ್ಧಿ ನಿಗಮ ನಿಯಮಿತ ಇವರಿಗೆ 
ಬಿಡುಗಡೆ ಮಾಡಲಾಗಿದೆ. 


ವೈಎಸ್‌ ಡಿ-/ಇಬಿಬಿ/39/2020 


a 
(ಸಿ.ಟಿ. ರವಿ) 


ಪ್ರವಾಸೋದ್ಯಮ ಮತ್ತು ಕನ್ನಡ ಮತ್ತು ಸಂಸ್ಕೃತಿ 
ಹಾಗೂ ಯುವ ಸಬಲೀಕರಣ ಮತ್ತು ಕ್ರೀಡಾ ಸಚಿವರು. 


